ಕರ್ನಾಟಿಕ ವಿಧಾನ ಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವಬೇಶನ 


ಚುಕೆ ರಹಿತ ಪ್ರಶ್ನೆ 
ದಿನಾಂಕ: 17-03-2021 ಪ್ರಶ್ನೆ ಸಂಖ್ಯೆ: 1239(1430) 
ಸದಸ್ಯರ ಹೆಸರು ಮತ್ತು ಕ್ಷೇತ್ರ: ಶ್ರೀ ರಘುನಾಥ್‌ ರಾವ್‌ ಮಲ್ಕಾಪುರೆ (ವಿಧಾನಸಭೆಯಿಂದ ಚುನಾಯಿತರಾದವರು) 
ಉತ್ತರ ನೀಡಬೇಕಾದ ದಿನಾಂಕ: 17-03-2021 
ಉತರಿಸುವ ಸಚಿವರು: ಸಮಾಜ ಕಲ್ಯಾಣ ಸಚಿವರು 


ವಿಷಯ: ಸಮಾಜಕಲ್ಯಾಣ ಇಲಾಖೆಯ ವಿವಿಧ ಯೋಜನೆಗಳಿಂದ ನೀಡಿದ ಅನುದಾನ 


(ಅ) ಬೀದರ್‌ ಜಿಲ್ಲೆಯ ಎಲ್ಲಾ ವಿಧಾನ ಸಭಾ ಕೇತ್ರಕ್ಕೆ ಕಳೆದ 3 ವರ್ಷಗಳಿಂದ ಸಮಾಜ 
ಕಲ್ಯಾಣ ಇಲಾಖೆಯಿಂದ ಬಿಡುಗಡೆಗೊಂಡ ಅನುದಾನವೆಷ್ಟು ; (ಯೋಜನಾವಾರು, 
ನಿಗಮಗಳವಾರು ಆದೇಶದ ಪ್ರತಿಯೊಂದಿಗೆ ವಿವರ ನೀಡುವುದು) 


(ಆ) ಕಳೆದ ಮೂರು ವರ್ಷಗಳಲ್ಲಿ ಬೀದರ್‌ ಜಿಲ್ಲೆಗೆ ಮಂಜೂರು ಮಾಡಲಾದ ಸಮುದಾಯ 
ಭವನಗಳ ಸಂಖ್ಯೆ ಎಷ್ಟು ; ಯಾವ ಯಾವ ನಿಗಮದಿಂದ ಯಾವಾಗ ಮಂಜೂರು 
ಮಾಡಲಾಗಿದೆ ; (ಸಂಪೂರ್ಣ ಮಾಹಿತಿ ನೀಡುವುದು) 


(ಇ) ಕಳೆದ 3 ವರ್ಷಗಳಿಂದ ವಿವಿಧ ಅಭಿವೃದ್ಧಿ ನಿಗಮಗಳಿ೦ಂದ ಮಂಜೂರು ಮಾಡಲಾದ 
ಕೊಳವೆ ಬಾವಿಗಳ ಸಂಖ್ಯೆ ಎಷ್ಟು ; ಸ್ವಯಂ ಉದ್ಯೋಗ ನೇರ ಸಾಲ ಸ್ವಸಹಾಯ ಸಂಘಗಳಿಗೆ 
ಸಾಲ ಸೌಲಭ್ಯ ಯೋಜನೆಯಡಿ ನೀಡಿದ ಅನುದಾನವೆಷ್ಟು ; (ಬಿಗಮವಾರು, ಯೋಜನೆವಾರು, 
ಫಲಾನುಭವಿಗಳ ಹೆಸರುಗಳವಾರು ಸಂಪೂರ್ಣ ವಿವರ ನೀಡುವುದು) 


(ಈ) ಸಮಾಜ ಕಲ್ಯಾಣ ಇಲಾಖೆಯಲ್ಲಿರುವ ವಿವಿಧ ಎಲ್ಲಾ ಯೋಜನೆಗಳಾವುವು? (ಸ್ಪಷ್ಟ 
ಆದೇಶದ ಪ್ರತಿ ನೀಡುವುದು) 


